ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖೆ 


ಸದಸ್ಯರ ಹೆಸರು 
ಉತ್ತರಿಸುವ ಸಚಿವರು 


ಕರ್ನಾಟಕ ವಿಧಾನ ಪರಿಷತು 


೭490 
: ಶೀ ಪ್ರಕಾಶ್‌ ಕೆ. ರಾಥೋಡ್‌ 


: ಮಾನ್ಯ ಉಪ, ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 


ಉತ್ತರಿಸುವ ದಿನಾಂಕ : 05.02.2021 
ಕ್ರಸಂ ಪಶ್ನೆ ಉತ್ತರಗಳು 
ಅ) | ಸಾರಿಗೆ , ಇಲಾಖೆಯಲ್ಲಿನ ಒಟ್ಟು ನಾಲ್ಕೂ ಸಾರಿಗೆ ಸಂಸ್ಥೆಗಳಲ್ಲಿನ ಒಟ್ಟು ಬಸ್ಸುಗಳ ಸಂಖ್ಯೆಯ 
ಬಸ್ಸುಗಳ ಸಂಖ್ಯೆ ಎಷ್ಟು ವಿವರ ಈ ಕಳಕಂಡಂತಿದೆ: 
(ವಲಯವಾರು ವಿವರ RE 
ನೀಡುವುದು) ಸಂಸ್ಥೆಗಳು ಒಟ್ಟು ವಾಹನಗಳ 
ಸಂಖ್ಯೆ 
ಕ.ರಾ.ರ.ಸಾ.ನಿಗಮ 8371 
ಬೆಂ.ಮ.ಸಾ.ಸಂಸ್ಥೆ 65337 
ವಾ.ಕರ.ಸಾ.ಸಂಸ್ಥೆ 4900 
ಈ.ಕ.ರೆ.ಸಾ.ಸಂಸ್ಥೆ 4629 
ಒಟ್ಟು 24437 
ವಲಯವಾರು ವಿವರವನ್ನು ಅನುಬಂಧದಲ್ಲಿ ನೀಡಲಾಗಿದೆ. 
ಆ) | ಹಾಲಿ ಎಷ್ಟು ಬಸ್ಸುಗಳನ್ನು ಖರೀದಿ ಕೆ.ರಾ.ರ.ಸಾ.ನಿಗಮದಿಂದ 2019-20ನೇ ಸಾಲಿನಲ್ಲಿ 
ಮಾಡಲು ಯೋಜಿಸಲಾಗಿದೆ; | ಬಧ್ಯದಿಸಲು ಯೋಜಿಸಿಲಾಗಿದ್ದ ಬಸ್ಸುಗಳಲ್ಲಿ ಉಳಿದ 147 ಹೊಸ 
ಇದಕ್ಕೆ ಬೇಕಾಗಿರುವ ಹಣಕಾಸಿನ | ರ್ನಾಟಕ ಸಾರಿಗೆ-141 ಹಾಗೂ ರಾಜಹಂಸ-6) ವಾಹನಗಳನ್ನು 
ಮೊತ್ತ, ಎಷ್ಟುಃ (ವಿವರ [220-21ನೇ ಸಾಲಿನ ಏಪಿಲ್‌, ಮೇ ಹಾಗೂ ಜೂನ್‌- 2020ರಲ್ಲಿ 
ಒದಗಿಸುವುದು) ಖರೀದಿಸಿ ನಿಗಮದ ವ್ಯಾಪ್ತಿಯಲ್ಲಿ ಬರುವ ವಿಭಾಗಗಳಿಗೆ 
ನಿಯೋಜಿಸಲಾಗಿದೆ. ಸದರಿ ಬಸ್ತುಗಳ ಖರೀದಿಗಾಗಿ ರೂ.35.54 
ಕೋಟಿ ವೆಚ್ಚ ಮಾಡಲಾಗಿರುತ್ತದೆ. 
ಬೆಂ.ಮ.ಸಾ.ಸಂಸ್ಥೆಯಿಂದ 2020-21ನೇ". ಸಾಲಿನಲ್ಲಿ ಒಟ್ಟು 
643 ಬಿ.ಎಸ್‌-6 ಡೀಸೆಲ್‌ ಇಂಧನ ಸಾಮಾನ್ಯ ವಾಹನಗಳನ್ನು ಪಿ 
ವಾಹನಕ್ಕೆ ಅಂದಾಜು ರೂ.42.00 ಲಕ್ಷದಂತೆ, ೨ ಥೂ27. 06 ೋಟಿ 
ವೆಚ್ಚದಲ್ಲಿ ಖರೀದಿಸಲು ಯೋಜಿಸಲಾಗಿದ್ದು, ಸದರಿ ಯೋಜನೆಯು 
ಮುಂದುವರೆದ ಯೋಜನೆಯಾಗಿರುತ್ತದೆ. 
ವಾ.ಕ.ರ.ಸಾ.ಸಂಸ್ಥೆ ಮತ್ತು ಈ.ಕ.ರ.ಸಾ.ಸಂಸ್ಥೆಗಳು ಪ್ರಸಕ್ತ 
ಸಾಲಿನಲ್ಲಿ ಹೊಸ ಬಸ್ಸುಗಳನ್ನು ಖರೀದಿಸಲು ಯೋಜಿಸಿರುವುದಿಲ್ಲ. 
ಸಂಖ್ಯೆ: ಟಿಡಿ 46 ಟಿಸಿಕ್ಕೂ 2021 
RS 


(ಲಕ್ಷ ಟೌ ಸಂಗಪ್ಪ ಸವದಿ) 
ಉಪ ಮುಖ್ಯ ಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


ಅನುಬಂಧೆ 


ನಾಲ್ಕೂ ಸಾರಿಗೆ ಸಂಸ್ಥೆಗಳಲ್ಲಿನ ವಾಹನಗಳ ಸಂಖ್ಯೆಗಳ ವಿಭಾಗವಾರು ಮಾಹಿತಿ 


ಕ.ರಾ.ರೆ.ಸಾ.ನಿಗಮ ಬೆಂ.ಮ.ಸಾ.ಸಂಸ್ಥೆ 
ಒಟ್ಟು ವಾಹನಗಳ ಒಟ್ಟು ವಾಹನಗಳ 
ಎಫ "ಸಂಖ್ಯೆ ಸುಭಗ “ಸಂಖ್ಯೆ 
ಬೆಂಗಳೂರು ಕೇಂದ್ರ 741 ಉತ್ತರ 1440 
ರಾಮನಗರ 512 ದಕ್ಷಿಣ 1118 
ತುಮಕೂರು 619 ಪೊರ್ವ 1030 
| ಕೋಲಾರೆ 549 ಈಶಾನ್ಯ 915 
ಚಿಕ್ಕಬಳ್ಳಾಪುರ 576 ಪಶ್ಚಿಮ 1173 
ವೈಸೂರು ನಗರ್‌ 735 ಕೇಂದ್ರೀಯ FIR 
ಮೈಸೂರು (ಗ್ರಾಮಾಂತರ) 676 ಒಟ್ಟು 6537 
ಮಂಡ್ಯ 459 - 
ಚಾಮರಾಜನಗರ 554 
ಹಾಸನ 545 
ಚಿಕ್ಕಮಗಳೂರು 532 
ಮಂಗಳೊರು 602 
ಮೆತ್ತೊರು 570 
ದಾವಣಗೆರೆ 35೨ 
ಶಿವಮೊಗ್ಗೆ 354 
ಚಿತ್ರದುರ್ಗ 288 
ಒಟ್ಟು 8371 | 
ವಾಕರ.ಸಾ.ಸಂಸ್ಥೆ ಈ.ಕ.ರ.ಸಾ.ಸಂಸ್ಥೆ 
ಸ ಒಟ್ಟು ವಾಹನಗಳ ಒಟ್ಟು ವಾಹನಗಳ 
Se "ಸಂಖ್ಯೆ ಭಾಗ "ಸಂಖ್ಯೆ 
ಪಾವ 7— FINE 475 
ಹುಬ್ಬಳ್ಳಿ 473 ಕಲಬುರಗಿ ಏಎ-2 457 
ಧಾರವಾಡ 487 ಯಾದಗಕ KT) 
ಶಿರೆಸಿ 559. ರಾಯಚೂರ 627 
ಬಾಗಲಕೋಟೆ 682 ಬೀದರ 59] 
ಗದಗ 54೨ ಬಳ್ಳಾರಿ - 401 
ಚಕ್ಕಾಡ 631 ಕಾಪ್ಪಳ | 
ಹಾವೇರಿ 530 ಹೊಸಪೇಟೆ 456 
ಹು-ಧಾ ನಗರ ಸಾರಿಗೆ "307 ವಿಜಯಪುರ 771 
ಒಟ್ಟು 4900 ಒಟ್ಟು 4029 


